Kerala Gazette No. 37 dated 21st September 2021 , 


PART I 


Section iii 


मेव जयते 


OF KERAL 


ಕೇರಳ ಸರಕಾರ 


ಕಾನೂನು 


( ಶಾಸನ ರಚನೆ - ಎಚ್ ) ಇಲಾಖೆ 


ಅಧಿಸೂಚನೆ 


2019 ಫೆಬ್ರವರಿ 14 , 

1194 ಕುಂಭ 2 


ನಂಬ್ರ 801 ಲೆಗ್ , ಎಚ್ 22019 ಕಾನೂನು . 


ತಿರುವನಂತಪುರಂ , 


1940 ಮಾಘ 25 . 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ . ವಿಧಾನಸಭೆಯು ಮಂಜೂರು ಮಾಡಿದಂತಹ 
ಮಸೂದೆಗೆ , 2019 ಫೆಬ್ರವರಿ 14 ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು . 


ರಾಜ್ಯಪಾಲರ ಆಜ್ಞಾ ಪ್ರಕಾರ , 


ಬಿ . ಜಿ . ಹರೀಂದ್ರನಾಥ್ , 
ಕಾನೂನು ಕಾರ್ಯದರ್ಶಿ 


G 73 / 2019 / GPC . 


83 


2 


2019 ರ 1 ನೇ ಅಧಿನಿಯಮ 
2019 ರ ಕೇರಳ ಸಹಕಾರಿ ಸಂಘಗಳ ( ತಿದ್ದುಪಡಿ ) ಅಧಿನಿಯಮ 


1969 ರ ಕೇರಳ ಸಹಕಾರಿ ಸಂಘಗಳ ಅಧಿನಿಯಮವನ್ನು ಮತ್ತಷ್ಟು 

ತಿದ್ದುಪಡಿ ಮಾಡುವುದಕ್ಕಿರುವ 


ಒಂದು 


ಅಧಿನಿಯಮ 


ಪೀಠಿಕೆ -1969 ರ ಕೇರಳ ಸಹಕಾರಿ ಸಂಘಗಳ ಅಧಿನಿಯಮ ( 1969 ರ 21 ) ವನ್ನು ಇನ್ನು 
ಮುಂದಿನ ಅಗತ್ಯಗಳಿಗಾಗಿ ಮತ್ತಷ್ಟು ತಿದ್ದುಪಡಿಮಾಡುವುದು ಯುಕ್ತವಾಗಿರುವುದರಿಂದಲೂ ; 

ಭಾರತ ಗಣರಾಜ್ಯದ ಎಪ್ಪತ್ತನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು : 

1. ಸಣ್ಣ ಹೆಸರು ಮತ್ತು ಪ್ರಾರಂಭ . ( 1 ) ಈ ಅಧಿನಿಯಮವನ್ನು 2019 ರ ಕೇರಳ 
ಸಹಕಾರಿ ಸಂಘಗಳ ( ತಿದ್ದುಪಡಿ ) ಅಧಿನಿಯಮವೆಂದು ಕರೆಯಬಹುದು . 

( 2 ) 3 ನೇ ವಿಭಾಗವು 2019 ಜನವರಿ 8 ನೇ ದಿನಾಂಕದಂದು ಜಾರಿಗೆ 
ಬಂದಿರುವುದಾಗಿ ಭಾವಿಸತಕ್ಕದ್ದು ಹಾಗೂ ಇತರ ವಿಭಾಗಗಳು ಸರಕಾರವು ಅಧಿಕೃತ ಗಜೆಟ್ 
ಅಧಿಸೂಚನೆ ಮುಖೇನ ಗೊತ್ತುಪಡಿಸಬಹುದಾದ ದಿನಾಂಕದಂದು ಜಾರಿಗೆ ಬರುವುದಾಗಿದೆ 
ಹಾಗೂ ವಿಭಿನ್ನ ವಿಭಾಗಗಳಿಗೆ ವಿಭಿನ್ನ ದಿನಾಂಕಗಳನ್ನು ಗೊತ್ತುಪಡಿಸಬಹುದಾಗಿದೆ . 

2 ನೇ ವಿಭಾಗದ ತಿದ್ದುಪಡಿ . - 1969 ರ ಕೇರಳ ಸಹಕಾರಿ ಸಂಘಗಳ ಅಧಿನಿಯಮ 
( 1969 ರ 21 ) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು ಉಲ್ಲೇಖಿಸಲ್ಪಡುವುದು ) ದ 2 ನೇ 
ವಿಭಾಗದಲ್ಲಿ , 

( i ) ( ಐಎ ) ಖಂಡದ ಬದಲು ಈ ಕೆಳಗಿನ ಖಂಡವನ್ನು ಸೇರಿಸತಕ್ಕದ್ದು , 
ಅದೇನೆಂದರೆ : 


2 . 


( ಐಎ ) ಜಿಲ್ಲಾ ಸಹಕಾರಿ ಬೇಂಕ್ ” ಎಂದರೆ , ಒಂದು ಕಂದಾಯ 
ಜಿಲ್ಲೆಯಲ್ಲಿ ಅಧಿಕಾರ ವ್ಯಾಪ್ತಿಯಿರುವ ಮತ್ತು ಪ್ರಾಥಮಿಕ ಕೃಷಿ ಸಾಲ ಸಂಘಗಳು ಮತ್ತು ನಗರ 
ಸಹಕಾರಿ ಬೇಂಕ್‌ಗಳು ಮಾತ್ರ ಅದರ ಸದಸ್ಯರುಗಳಾಗಿರುವ ಮತ್ತು ನಾಮಮಾತ್ರ ಅಥವಾ 


84 


3 


ಸಹ ಸದಸ್ಯರುಗಳನ್ನು ಒಳಗೊಂಡ ಅದರ ಸದಸ್ಯರುಗಳಿಗೆ ಮತ್ತು ವ್ಯಕ್ತಿಗಳಿಗೆ ಸಾಲ 
ನೀಡುವುದಕ್ಕಾಗಿ ನಿಧಿಯನ್ನು ಸಂಗ್ರಹಿಸುವ ಎಂಬ ಮುಖ್ಯ ಗುರಿಯನ್ನು ಹೊಂದಿರುವ ಮತ್ತು 
2019 ರ ಕೇರಳ ಸಹಕಾರಿ ಸಂಘಗಳ ( ತಿದ್ದುಪಡಿ ) ಅಧಿನಿಯಮವು ಜಾರಿಗೆ ಬರುವುದಕ್ಕಿಂತ 
ನಿಕಟಪೂರ್ವದಲ್ಲಿ ಈ ಅಧಿನಿಯಮವು ಜಾರಿಗೆ ಬಂದ ನಂತರ ಅಸ್ತಿತ್ವದಲ್ಲಿಲ್ಲದ ಒಂದು 
ಕೇಂದ್ರೀಯ ಸಂಘ ಎಂದರ್ಥ ; ” , 


ಖಂಡದ ನಂತರ ಈ ಕೆಳಗಿನ ಖಂಡವನ್ನು ಸೇರಿಸತಕ್ಕದ್ದು , 


( ii ) ( ಕೆ ) 
ಅದೇನೆಂದರೆ : 


“ ( ಕೆಎ ) ಕೇರಳ ರಾಜ್ಯ ಸಹಕಾರಿ ಬೇಂಕ್ ” ಎಂದರೆ , ಪ್ರಾರ್ಥಮಿಕ ಕೃಷಿ 
ಸಾಲ ಸಂಘಗಳು ಮತ್ತು ನಗರ ಸಹಕಾರಿ ಬೇಂಕ್‌ಗಳು ಸದಸ್ಯರುಗಳಾಗಿರುವ ಒಂದು ಅಪೆಕ್ಸ್ 
ಬೇಂಕ್ ಎಂದರ್ಥ ಹಾಗೂ ಅದರಲ್ಲಿ ಜಿಲ್ಲಾ ಸಹಕಾರಿ ಬೇಂಕುಗಳ ನಾಮಮಾತ್ರ ಅಥವಾ 
ಸಹ ಸದಸ್ಯರುಗಳು ಒಳಗೊಳ್ಳುವರು ಹಾಗೂ ಅವರು ಕೇರಳ ರಾಜ್ಯ ಸಹಕಾರಿ ಬೇಂಕಿನಲ್ಲಿ 
ನಾಮಮಾತ್ರ ಅಥವಾ ಸಹ ಸದಸ್ಯರುಗಳಾಗಿ ಮುಂದುವರೆಯುವುದಾಗಿದೆ ; ” ; 

( iii ) ( ಆರ್ ಬಿ ) ಖಂಡವನ್ನು ಬಿಟ್ಟುಬಿತಕ್ಕದ್ದು ; 

( iv ) ( ಎಸ್ ) ಖಂಡದ ನಂತರ , ಈ ಕೆಳಗಿನ ಖಂಡಗಳನ್ನು ಸೇರಿಸತಕ್ಕದ್ದು , 
ಆದೇನೆಂದರೆ : 


( ಎಸ್‌ಎ ) ವರ್ಗಾವಣೆಧಾರಕ ಬೇಂಕ್ ' ಎಂದರೆ ಕೇರಳ ರಾಜ್ಯ ಸಹಕಾರಿ 
ಬೇಂಕ್ ಎಂದರ್ಥ . 

( ಎಸ್ ಬಿ ) ವರ್ಗಾವಣೆಕಾರ ಬೇಂಕ್ ” ಎಂದರೆ ಈ ವಿಭಾಗದ ಖಂಡ 
( ಐಎ ) ಪ್ರಕಾರ ವ್ಯಾಖ್ಯಾನಿಸಲ್ಪಡುವ ಜಿಲ್ಲಾ ಸಹಕಾರಿ ಬೇಂಕ್ ಎಂದರ್ಥ . ” . 

ಎಂಬ ಹೊಸ ವಿಭಾಗದ ಸೇರ್ಪಡೆ . ಪ್ರಧಾನ ಅಧಿನಿಯಮದಲ್ಲಿ , 
ಅಸ್ತಿತ್ವದಲ್ಲಿರುವ 14 ಎ ವಿಭಾಗವನ್ನು 14 ಎಎ ” ಎಂದು ಪುನರಂಕಿತಗೊಳಿಸತಕ್ಕದ್ದು ಹಾಗೂ 
ಆ ರೀತಿ ಪುನರಂಕಿತಗೊಳಿಸಿದ 14 ಎವಿ ವಿಭಾಗದ ಮೊದಲು ಈ ಕೆಳಗಿನ ವಿಭಾಗವನ್ನು 
ಸೇರಿಸತಕ್ಕದ್ದು , ಅದೇನೆಂದರೆ : 


3 . 


14 ಎ 


* 14 ಎ ಜಿಲ್ಲಾ ಸಹಕಾರಿ ಬೇಂಕುಗಳಿಂದ ಕೇರಳ ರಾಜ್ಯ ಸಹಕಾರಿ ಬೆಂಕಿಗೆ 
ಆಸ್ತಿಗಳನ್ನು ಮತ್ತು ಹೊಣೆಗಾರಿಕೆಗಳನ್ನು ವರ್ಗಾಯಿಸುವುದಕ್ಕೆ ಸಂಬಂಧಿಸಿದ ಉಪಬಂಧ 
( 1 ) ಈ ಅಧಿನಿಯಮದಲ್ಲಿ ಅಥವಾ ಅಸ್ತಿತ್ವದಲ್ಲಿರುವ ಯಾವುದೇ ಕಾನೂನಿನಲ್ಲಿ ಏನೇ 


85 


4 


ಒಳಗೊಂಡಿದ್ದರೂ ಜಿಲ್ಲಾ ಸಹಕಾರಿ ಬೇಂಕುಗಳಿಗೆ ಅದರ ಸದಸ್ಯರುಗಳ ವಿಶೇಷ ಸಾಮಾನ್ಯ 
ಸಭೆಯಲ್ಲಿ ಉಪಸ್ಥಿತರಾದ ಹಾಗೂ ಮತ ನೀಡುವ ಸದಸ್ಯರುಗಳ ಸ್ಪಷ್ಟ ಬಹುಮತದಿಂದ 
ಮಂಜೂರು ಮಾಡುವ ಠರಾವಿನ ಮೂಲಕ ಅದರ ಆಸ್ತಿಗಳನ್ನು ಹಾಗೂ ಹೊಣೆಗಾರಿಕೆಗಳನ್ನು 
ಸಂಪೂರ್ಣವಾಗಿ ಕೇರಳ ರಾಜ್ಯ ಸಹಕಾರಿ ಬೆಂಕಿಗೆ ವರ್ಗಾಯಿಸಬಹುದಾಗಿದೆ ಹಾಗೂ 
ರೆಜಿಸ್ಟಾರ್‌ರವರು ಠರಾವನ್ನು ಅಂಗೀಕರಿಸುವ ದಿನಾಂಕದಿಂದ ಅಂತಹ ವರ್ಗಾವಣೆಯು ಜಾರಿಗೆ 
ಬರುವುದಾಗಿದೆ . 


( 2 ) ವರ್ಗಾವಣೆ ಮಾಡ ಬೇಕಾದ ಆಸಿಗಳ ಹಾಗೂ ಹೊಣೆಗಾರಿಕೆಗಳ 
ವಿವರಣೆಗಳನ್ನು ಠರಾವಿನಲ್ಲಿ ಒಳಗೊಳ್ಳಿಸಿರತಕ್ಕದ್ದು . 

( 3 ) ( 1 ) ನೇ ಉಪ - ವಿಭಾಗ ಪ್ರಕಾರದ ಒಂದು ಠರಾವನ್ನು ಒಂದು ಜಿಲ್ಲಾ 
ಸಹಕಾರಿ ಬೇಂಕ್ ಮಂಜೂರು ಮಾಡುವಾಗ , ಅದನ್ನು ಮಂಜೂರು ಮಾಡಿದ ದಿನಾಂಕದಿಂದ 
ಏಳು ದಿವಸಗಳೊಳಗಾಗಿ ಅದಕ್ಕೆ ಸಂಬಂಧಿಸಿದ ಲಿಖಿತ ಮುಖೇನಯಿರುವ ಒಂದು 
ನೋಟೀಸನ್ನು , ಅದರ ಎಲ್ಲಾ ಸದಸ್ಯರುಗಳಿಗೆ ನೀಡತಕ್ಕದ್ದು ಹಾಗೂ 24 ನೇ ವಿಭಾಗದ 
ಉಪಬಂಧದಲ್ಲಿ ಅಥವಾ ಯಾವುದೇ ನಿಯಮದಲ್ಲಿ , ಬೈಲಾದಲ್ಲಿ , ಉಪ - ನಿಯಮದಲ್ಲಿ ಅಥವಾ 
ಯಾವುದೇ ಕಾರಿನಲ್ಲಿ ವಿರುದ್ಧವಾಗಿ ಏನೇ ಒಳಗೊಂಡಿದ್ದರೂ , ಯಾವುದೇ ಸದಸ್ಯನಿಗೆ 
ನೋಟೀಸನ್ನು ಹೊರಡಿಸಿದ ಮೂವತ್ತು ದಿವಸಗಳೊಳಗಾಗಿ , ಆತನ ಷೇರುಗಳು , ಠೇವಣಿಗಳು 
ಅಥವಾ ಸಾಲಗಳು ಎಂಬೀವುಗಳನ್ನು ಆಯಾಯ ವಿಷಯದಂತೆ , ಹಿಂತೆಗೆಯುವುದಕ್ಕಿರುವ 
ಆಯ್ಕೆಗಿರುವ ಅವಕಾಶವಿರುವುದಾಗಿದೆ : 

ಆದರೆ , ಠರಾವನ್ನು ಮಂಜೂರು ಮಾಡಿದ ದಿನಾಂಕದಿಂದ ಏಳು ದಿವಸಗಳೊಳಗಾಗಿ , 
ಆ ಠರಾವಿಗೆ ಸಂಬಂಧಿಸಿ ಇತರ ಯಾವುದೇ ಸಾಲಗಾರನಿಗೆ ಅಥವಾ ಸಾಲಿಗನಿಗೆ ಸ್ಥಳೀಯ 
ಭಾಷೆಯ ಎರಡು ಪ್ರಮುಖ ದಿನ ಪತ್ರಿಕೆಗಳಲ್ಲಿ ನೋಟೀಸನ್ನು ಪ್ರಕಟಿಸಿ ತಿಳಿಸತಕ್ಕದ್ದು ಹಾಗೂ 
ಅವರಿಗೆ ಪ್ರಸ್ತುತ ನೋಟೀಸನ್ನು ಪ್ರಕಟಿಸಿದ ದಿನಾಂಕದಿಂದ ಮೂವತ್ತು ದಿವಸಗಳೊಳಗಾಗಿ 
ಠೇವಣಿಗಳನ್ನು ಅಥವಾ ಸಾಲಗಳನ್ನು , ಆಯಾಯ ವಿಷಯದಂತೆ , ಹಿಂತೆಗೆಯುವುದಕ್ಕೆ ಆಯ್ಕೆ 
ನೀಡುವುದಕ್ಕಿರುವ ಅವಕಾಶವಿರುವುದಾಗಿ ತಿಳಿಸತಕ್ಕದ್ದು . 

( 4 ) ಯಾವುದೇ ಸದಸ್ಯ ಅಥವಾ ಸಾಲಿಗನು , ( 3 ) ನೇ ಉಪ - ವಿಭಾಗದಲ್ಲಿ 
ನಿರ್ದಿಷ್ಟಪಡಿಸಿರುವ ಸಮಯ ಪರಿಮಿತಿಯೊಳಗೆ ಆಯ್ಕೆ ನೀಡದಿದ್ದಲ್ಲಿ , ಠರಾವಿನಲ್ಲಿ 
ಒಳಗೊಂಡಿರುವ ನಿರ್ದೆಶಗಳಿಗೆ ಆತನು ಒಪ್ಪಿಗೆ ನೀಡಿರುವುದಾಗಿ ಭಾವಿಸಲಾಗುವುದು . 

86 


5 


( 5 ) ಪ್ರತಿಯೊಂದು ಜಿಲ್ಲಾ ಸಹಕಾರಿ ಬೇಂಕಿನ ಆಸ್ತಿಗಳ ಹಾಗೂ ಹೊಣೆಗಾರಿಕೆಗಳ 
ವರ್ಗಾವಣೆಯನ್ನು ರೆಜಿಸ್ಟಾರ್ ಅಂಗೀಕರಿಸುವ ದಿನಾಂಕದಿಂದ , ವರ್ಗಾವಣೆ ಮಾಡುವ 
ನಿಕಟಪೂರ್ವದಲ್ಲಿದ್ದಂತಹ ಎಲ್ಲಾ ಆಸ್ತಿಗಳು ಹಾಗೂ ಹೊಣೆಗಾರಿಕೆಗಳು , ಇತರ ಯಾವುದೇ 
ಕ್ರಮ , ದಾಖಲೆ ಅಥವಾ ದಸ್ತಾವೇಜುಗಳಿಲ್ಲದೆ ಕೇರಳ ರಾಜ್ಯ ಸಹಕಾರಿ ಬೆಂಕಿಗೆ 
ವರ್ಗಾಯಿಸಲಾಗುವುದು ಹಾಗೂ ಅದರಲ್ಲಿ ನಿಹಿತಗೊಳಿಸಲಾಗುವುದು . 

( 6 ) ಪ್ರತಿಯೊಂದು ಜಿಲ್ಲಾ ಸಹಕಾರಿ ಬೇಂಕಿನ ಆಸ್ತಿಗಳ ಹಾಗೂ ಹೊಣೆಗಾರಿಕೆಗಳ 
ವರ್ಗಾವಣೆಯನ್ನು ರೆಜಿಸ್ಟಾರ್ ಅಂಗೀಕರಿಸುವ ದಿನಾಂಕದಿಂದ , ಅಂತಹ ಬೇಂಕುಗಳ ಪರವಾಗಿ 
ಅಥವಾ ವಿರುದ್ಧವಾಗಿ ಚಾಲ್ತಿಯಲ್ಲಿ ವಿಲೇವಾರಿಮಾಡಬೇಕಾದ ಎಲ್ಲಾ ಪ್ರಕರಣಗಳನ್ನು ಅಥವಾ 
ಕಾನೂನು ವ್ಯವಹರಣೆಗಳನ್ನು ಕೇರಳ ರಾಜ್ಯ ಸಹಕಾರಿ ಬೇಂಕಿನಲ್ಲಿ ಮುಂದುವರಿಸತಕ್ಕದ್ದು . ” . 

18 ನೇ ವಿಭಾಗದ ತಿದ್ದುಪಡಿ . ಪ್ರಧಾನ ಅಧಿನಿಯಮದ 18 ನೇ ವಿಭಾಗದಲ್ಲಿ , 
ಎರಡು ಮತ್ತು ಮೂರನೇ ಷರತ್ತುಗಳನ್ನು ಬಿಟ್ಟುಬಿಡತಕ್ಕದ್ದು . 

28 ನೇ ವಿಭಾಗದ ತಿದ್ದುಪಡಿ ಪ್ರಧಾನ ಅಧಿನಿಯಮದ 28 ನೇ ವಿಭಾಗದಲ್ಲಿ , 


4 . 


5 . 


( i ) ( 1 ಎಫ್ ) ಉಪ - ವಿಭಾಗವನ್ನು ಬಿಟ್ಟುಬಿಡತಕ್ಕದ್ದು . 


( i ) ( 1 ಎಚ್ ) ಉಪ - ವಿಭಾಗವನ್ನು ಬಿಟ್ಟುಬಿಡತಕ್ಕದ್ದು . 


6 . 


36 ಎ ವಿಭಾಗದ ತಿದ್ದುಪಡಿ . ಪ್ರಧಾನ ಅಧಿನಿಯಮದ 36 ಎ ವಿಭಾಗದಲ್ಲಿ 
“ ಒಂದು ಜಿಲ್ಲಾ ಸಹಕಾರಿ ಬೇಂಕಿನದ್ದೋ ” ಅಥವಾ “ ಜಿಲ್ಲಾ ಸಹಕಾರಿ ಬೇಂಕುಗಳು ” ಎಂಬ 
ಪದಗಳು ಇರುವಲ್ಲೆಲ್ಲಾ ಅದನ್ನು ಬಿಟ್ಟುಬಿಡತಕ್ಕದ್ದು ಹಾಗೂ ರಾಜ್ಯ ಸಹಕಾರಿ ಬೇಂಕ್ ” ಎಂಬ 
ಪದಗಳಿಗೆ ಬದಲು “ ಕೇರಳ ರಾಜ್ಯ ಸಹಕಾರಿ ಬೇಂಕ್ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು . 

56 ನೇ ವಿಭಾಗದ ತಿದ್ದುಪಡಿ , ಪ್ರಧಾನ ಅಧಿನಿಯಮದ 56 ನೇ ವಿಭಾಗದ ( 3 ) ನೇ 
ಉಪ - ವಿಭಾಗದಲ್ಲಿ ಜಿಲ್ಲಾ ಸಹಕಾರಿ ಬೇಂಕುಗಳು ” ಎಂಬ ಪದಗಳಿಗೆ ಬದಲು “ ಕೇರಳ ರಾಜ್ಯ 
ಸಹಕಾರಿ ಬೇಂಕ್ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು . 


7 . 


8 . 


59 ನೇ ವಿಭಾಗದ ತಿದ್ದುಪಡಿ , ಪ್ರಧಾನ ಆಧಿನಿಯಮದ 59 ನೇ ವಿಭಾಗದ 
ಒಂದನೇ ಷರತ್ತಿನ ಬದಲು ಈ ಕೆಳಗಿನ ಷರತ್ತನ್ನು 

ಈ ಕೆಳಗಿನ ಷರತ್ತನ್ನು ಸೇರಿಸತಕ್ಕದ್ದು , ಅದೇನೆಂದರೆ : 
“ ಆದರೆ , ಮೇಲೆ ಹೇಳಿದ ನಿಯಂತ್ರಣೆಯು ಕೇರಳ ರಾಜ್ಯ ಸಹಕಾರಿ 

ಸಹಕಾರಿ ಬೇಂಕಿ'ಗೆ 
ಅನ್ವಯವಾಗುವುದಲ್ಲ . 


87 


6 


9 . 


74 ಬಿ ವಿಭಾಗದ ಬದಲು ಸೇರ್ಪಡೆ . ಪ್ರಧಾನ ಅಧಿನಿಯಮದಲ್ಲಿನ 74 ಬಿ 
ವಿಭಾಗದ ಬದಲು ಈ ಕೆಳಗಿನ ವಿಭಾಗವನ್ನು ಸೇರಿಸತಕ್ಕದ್ದು , ಅದೇನೆಂದರೆ : 

74 ಬಿ ಶಾಖೆಗಳ ಆರಂಭಿಸುವಿಕೆ ರಾಜ್ಯ ಸಹಕಾರಿ ಕೃಷಿ ಹಾಗೂ ಗ್ರಾಮ ಅಭಿವೃದ್ಧಿ 
ಬೇಂಕುಗಳಿಗೆ ಹಾಗೂ ಎಲ್ಲಾ ಪ್ರಾಥಮಿಕ ಸಹಕಾರಿ ಸಂಘಗಳಿಗೆ ಬೇಂಕುಗಳಿಗೆ ರೆಜಿಸ್ಟಾರ್ 
ರವರ ಪೂರ್ವಾನುಮತಿಯೊಂದಿಗೆ ಅವುಗಳ ಚಟುವಟಿಕಾ ಪ್ರದೇಶಗಳಲ್ಲಿ ಶಾಖೆಗಳನ್ನು 
ಆರಂಭಿಸಬಹುದಾಗಿದೆ . ” . 


10 . 


X ಸಿ , ಎಂಬ ಹೊಸ ಅಧ್ಯಾಯದ 

ಹೊಸ ಅಧ್ಯಾಯದ ಸೇರಿಸುವಿಕೆ . ಪ್ರಧಾನ ಅಧಿನಿಯಮದಲ್ಲಿ , 
ಅಧ್ಯಾಯ X ಬಿ ಯ ನಂತರ ಈ ಕೆಳಗಿನ ಅಧ್ಯಾಯವನ್ನು ಸೇರಿಸತಕ್ಕದ್ದು , ಅದೇನೆಂದರೆ : 


ಅಧ್ಯಾಯ X ಸಿ 


ಜಿಲ್ಲಾ ಸಹಕಾರಿ 


ಸಹಕಾರಿ ಬೇಂಕುಗಳ ಆಸ್ತಿಗಳನ್ನು ಹಾಗೂ ಹೊಣೆಗಾರಿಕೆಗಳನ್ನು 
ವರ್ಗಾಯಿಸುತ್ತಾ ಕೇರಳ ರಾಜ್ಯ ಸಹಕಾರಿ ಬೇಂಕಿನೊಂದಿಗಿನ ಸಮ್ಮಿಲನಕ್ಕೆ 

ಸಂಬಂಧಿಸಿದ ವಿಶೇಷ ಉಪಬಂಧಗಳು 


74 ಎಚ್ . ಕೇರಳ ರಾಜ್ಯ ಸಹಕಾರಿ ಬೇಂಕಿನೊಂದಿಗೆ ಜಿಲ್ಲಾ ಸಹಕಾರಿ ಬೇಂಕುಗಳ 
ಸಮ್ಮಿಲನ.- ( 1 ) ಈ ಕಾನೂನಿನಲ್ಲಿ ಅಥವಾ ತತ್ಕಾಲ ಜಾರಿಯಲ್ಲಿರುವ ಇತರ ಯಾವುದೇ 
ಕಾನೂನಿನಲ್ಲಿ ಏನೇ ಒಳಗೊಂಡಿದ್ದರೂ , ಈ ಅಧಿನಿಯಮದ 14 ಎ ವಿಭಾಗದ ಕೆಳಗೆ 
ಉಪಬಂಧಿಸಿದ ಪ್ರಕಾರ ಸಾಮಾನ್ಯ ಸಭೆಯು ಮಂಜೂರು ಮಾಡಿದ ಠರಾವಿನ ತಳಹದಿಯಲ್ಲಿ 
ರಾಜ್ಯದ ಜಿಲ್ಲಾ ಸಹಕಾರಿ ಬೇಂಕುಗಳನ್ನು ಕೇರಳ ರಾಜ್ಯ ಸಹಕಾರಿ ಬೇಂಕಿನೊಂದಿಗೆ 
ಸಮ್ಮಿಲನಗೊಳಿಸುವಂತಹ ಆದೇಶವನ್ನು ರೆಜಿಸ್ಟಾರ್‌ರವರು ಹೊರಡಿಸತಕ್ಕದ್ದು . 

( 2 ) ಕೇರಳ ರಾಜ್ಯ ಸಹಕಾರಿ ಬೇಂಕ್ ಹಾಗೂ ವರ್ಗಾವಣೆಕಾರ ಬೇಂಕುಗಳಿಗೆ 
ಮಂಡಿಸಬೇಕಾದ ಸಮ್ಮಿಲನಕ್ಕಿರುವ ಯೋಜನೆಯನ್ನು ಸರಕಾರದ ಪೂರ್ವಾನುಮತಿಯೊಂದಿಗೆ 
ರೆಜಿಸ್ಟಾರ್‌ರವರು ಕಾರ್ಯರೂಪಕ್ಕೆ ತರತಕ್ಕದ್ದು . 

( 3 ) ಸಮ್ಮಿಲನದ ದಿನಾಂಕದಿಂದ ವರ್ಗಾವಣೆಕಾರ ಬೇಂಕುಗಳಲ್ಲಿನ ಸದಸ್ಯರುಗಳ 
ಸ್ವಾಧೀನದಲ್ಲಿರುವ ಷೇರುಗಳನ್ನು ವರ್ಗಾವಣೆಧಾರಕ ಬೇಂಕಿನ ಷೇರುಗಳು ಎಂದು 
ಭಾವಿಸಲಾಗುವುದು : 


88 


7 


ಆದರೆ , ಷೇರುಗಳ ಮೌಲ್ಯವು ವರ್ಗಾವಣೆಕಾರ ಬೇಂಕಿನ ಸದಸ್ಯರುಗಳ ಸ್ವಾಧೀನದಲ್ಲಿರುವ 
ಷೇರುಗಳ ಮುಖ ಬೆಲೆಯ ತಳಹದಿಯಲ್ಲಾಗಿರುವುದು . 


( 4 ) ಈ ಅಧಿನಿಯಮದ 15 ನೇ ವಿಭಾಗದಲ್ಲಿ ಏನೇ ಒಳಗೊಂಡಿದ್ದರೂ 
ವರ್ಗಾವಣೆಕಾರ ಬೇಂಕಿನ ಹಾಗೂ ವರ್ಗಾವಣೆಧಾರಕ ಬೇಂಕಿನ ಸಮ್ಮಿಲನ ದಿನಾಂಕದಿಂದ 
ವರ್ಗಾವಣೆಕಾರ ಬೇಂಕು ಇಲ್ಲದಂತಾಗುವುದು ಹಾಗೂ ಅದರ ನೋಂದಣಿ ಪ್ರಮಾಣ ಪತ್ರವು 
ರದ್ದುಗೊಳ್ಳುವುದು . 

( 5 ) ಸಮ್ಮಿಲನ ದಿನಾಂಕದಂದು ವರ್ಗಾವಣೆ ಕಾರ ಬೇಂಕಿನ ಹಾಗೂ 
ವರ್ಗಾವಣೆಧಾರಕ ಬೇಂಕಿನ ಚಾಲ್ತಿಯಲ್ಲಿರುವ ಡೈರೆಕ್ಟರ್ ಬೋರ್ಡ್ ಅಸ್ತಿತ್ವದಲ್ಲಿಲ್ಲದಾಗುವುದು 
ಹಾಗೂ ಒಂದು ವರ್ಷ ಕಾಲಾವಧಿಯವರೆಗೆ ಅಥವಾ ಚುನಾಯಿಸಲ್ಪಟ್ಟ ಒಂದು ಹೊಸ 
ಡೈರೆಕ್ಟರ್ ಬೋರ್ಡ್ ಅಧಿಕಾರ ವಹಿಸುವವರೆಗೆ ಅದರಲ್ಲಿ ಯಾವುದು ಮೊದಲೋ ಅಲ್ಲಿಯ 
ತನಕ , ಮೂರಕ್ಕಿಂತ ಹೆಚ್ಚಲ್ಲದ ಸದಸ್ಯರುಗಳನ್ನು ಒಳಗೊಂಡ ಒಂದು ಮಧ್ಯಕಾಲೀನ ಬೋರ್ಡಿಗೆ 
ಸರಕಾರ ನಾಮನಿರ್ದೇಶಿಸತಕ್ಕದ್ದು . 

( 6 ) ಮಧ್ಯಕಾಲೀನ ಬೋರ್ಡಿನಲ್ಲಿ ಈ ಕೆಳಗಿನ ಸದಸ್ಯರುಗಳು ಇರತಕ್ಕದ್ದು , 


ಅದೇನೆಂದರೆ : 


ಚೇರ್‌ಮನ್ , ಪದಮಿತ್ತ 


( i ) ಸರಕಾರಿ ಕಾರ್ಯದರ್ಶಿಯವರ ದರ್ಜೆಗಿಂತ 

ಕಡಿಮೆಯಲ್ಲದ ಒಬ್ಬ ಅಧಿಕಾರಿ 
( i ) ಕೇರಳ ರಾಜ್ಯ ಸರಕಾರಿ ಬೇಂಕಿನ ಮ್ಯಾನೇಜಿಂಗ್ 

ಡೈರೆಕ್ಟರ್ / ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ 
( iii ) ಸರಕಾರಿ ಹಣಕಾಸು ಇಲಾಖೆಯ ಹೆಚ್ಚುವರಿ 

ಕಾರ್ಯದರ್ಶಿಯವರ ದರ್ಜೆಗಿಂತ ಕಡಿಮೆಯಲ್ಲದ 


ಸದಸ್ಯ , ಪದನಿಮಿತ್ತ 


ಸದಸ್ಯ , ಪದನಿಮಿತ್ತ 


ಒಬ್ಬ ಅಧಿಕಾರಿ 


( 7 ) ಅಧಿನಿಯಮದ ಅಥವಾ ನಿಯಮಗಳ ಅಥವಾ ಅದರ ಕೆಳಗಿನ ಉಪ 
ಕಾನೂನುಗಳ ಪ್ರಕಾರದ ವರ್ಗಾವಣೆಧಾರಕ ಬೇಂಕಿನ ಡೈರೆಕ್ಟರ್ ಬೋರ್ಡಿನ ಎಲ್ಲಾ 
ಅಧಿಕಾರಗಳನ್ನೂ ಮಧ್ಯಕಾಲೀನ ಬೋರ್ಡ್ ವಿನಿಯೋಗಿಸತಕ್ಕದ್ದು ಹಾಗೂ ಸಮ್ಮಿಲನ 
ಪ್ರಕ್ರಿಯೆಗಳನ್ನು ಪೂರ್ತಿಕರಿಸಲು ಹಾಗೂ ಡೈರೆಕ್ಟರ್ ಬೋರ್ಡ್ ಚುನಾವಣೆಯನ್ನು ನಡೆಸುವುದಕ್ಕೆ 
ಆಗತ್ಯವಿರುವಂತಹ ಕ್ರಮಗಳನ್ನು ಸ್ವೀಕರಿಸತಕ್ಕದ್ದು . 


89 


8 


( 8 ) ಕೇರಳ ರಾಜ್ಯ ಸಹಕಾರಿ ಬೇಂಕಿನ ಡೈರೆಕ್ಟರ್ ಬೋರ್ಡಿನಲ್ಲಿ ನಿಯಮಗಳಲ್ಲಿ 
ನಿಗದಿಪಡಿಸಿದ ರೀತಿಯಲ್ಲಿ 21 ಕ್ಕಿಂತ ಮೀರದ ಸದಸ್ಯರುಗಳು ಇರತಕ್ಕದ್ದು . 

( 9 ) ಡೈರೆಕ್ಟರ್ ಬೋರ್ಡಿನ ಚುನಾವಣೆಯ ಉದ್ದೇಶಕ್ಕಾಗಿ 28 ನೇ ವಿಭಾಗ , 28 ಎ 
ವಿಭಾಗ ಹಾಗೂ 31 ನೇ ವಿಭಾಗವನ್ನು ಅನ್ವಯಗೊಳಿಸತಕ್ಕದ್ದು . 

( 10 ) ಬೇಂಕಿಂಗ್ ವ್ಯವಹಾರಕ್ಕೆ ಸಂಬಂಧಿಸಿದ ತೀರ್ಮಾನಗಳನ್ನು ಕೈಗೊಳ್ಳುವುದಕ್ಕಾಗಿ 
ಒಂದು ಬೋರ್ಡ್ ಆಫ್ ಮ್ಯಾನೇಜ್ ಮೆಂಟ್ ಇರತಕ್ಕದ್ದು ಹಾಗೂ ಬೋರ್ಡ್ ಆಫ್ 
ಮ್ಯಾನೇಜ್ ಮೆಂಟಿನ ರಚನೆ , ಅಧಿಕಾರಗಳು ಹಾಗೂ ಹೊಣೆಗಾರಿಕೆಗಳು ಉಪ - ಕಾನೂನಿನಲ್ಲಿ 
ನಿಗದಿಪಡಿಸಿದ ರೀತಿಯಲ್ಲಿ ಆಗಿರತಕ್ಕದ್ದು . 

( 11 ) ಈ ಅಧಿನಿಯಮದ 63 ನೇ ವಿಭಾಗದ ( 10 ) ನೇ ಉಪ - ವಿಭಾಗದಲ್ಲಿ ಏನೇ 
ಒಳಗೊಂಡಿದ್ದರೂ , 

( i ) ರಿಸರ್ವ್ ಬೇಂಕ್ ನಿಗದಿಪಡಿಸುವ ರೀತಿಯಲ್ಲಿ ಕೇರಳ ರಾಜ್ಯ ಸಹಕಾರಿ 
ಬೇಂಕಿನ ಆರ್ಥಿಕ ಲೆಕ್ಕಗಳ ಆಡಿಟನ್ನು , ಸಹಕಾರಿ ಆಡಿಟ್ ಡೈರೆಕ್ಟರ್ ಅಂಗೀಕರಿಸಿರುವ 
ಆಡಿಟರ್‌ಗಳ ಆಡಿಟ್ ಸಂಸ್ಥೆಗಳ ಪ್ಯಾನೆಲ್‌ನಿಂದಿರುವ ಚಾರ್ಟೆಡ್್ರ ಅಕೌಂಟೆಂಟ್‌ರವರ 
ಮುಖೇನ ನಡೆಸತಕ್ಕದ್ದು , 

( ii ) ಕೇರಳ ರಾಜ್ಯ ಸಹಕಾರಿ ಬೇಂಕಿನ ಆಡಳಿತಾತ್ಮಕ ವಿಷಯಗಳನ್ನು ಹಾಗೂ 
ಅದಕ್ಕೆ ಸಂಬಂಧಪಟ್ಟ ಲೆಕ್ಕಗಳಿಗೆ ಸಂಬಂಧಿಸಿದ ಆಡಿಟನ್ನು ಇಲಾಖಾ ಮಟ್ಟದ ಆಡಿಟ್ಟರ್‌ಗಳ 
ಒಂದು ಪ್ಯಾನೆಲ್ ಮುಖೇನ ನಡೆಸತಕ್ಕದ್ದು , 

( iii ) ಮೇಲೆ ಹೇಳಿದ ಆಡಿಟರ್‌ಗಳು 64 ನೇ ವಿಭಾಗದ ( 2 ) ನೇ ಉಪ 
ವಿಭಾಗದ ( ಎ ) , ( ಬಿ ) , ( ಸಿ ) ಖಂಡಗಳಲ್ಲಿ ಹೇಳಿದ ಎಲ್ಲಾ ಅಧಿಕಾರಗಳನ್ನು ವಿನಿಯೋಗಿಸತಕ್ಕದ್ದು . 

( 12 ) ಸಮ್ಮಿಲನ ದಿನಾಂಕಕ್ಕಿಂತ ನಿಕಟಪೂರ್ವದಲ್ಲಿ ಯಾವುದೇ ನ್ಯಾಯಾಲಯದ 
ಅಥವಾ ಟ್ರಿಬ್ಯೂನಲಿನ ಅಥವಾ ಯಾವುದೇ ಪ್ರಾಧಿಕಾರದ ಸಮಕ್ಷ ವರ್ಗಾವಣೆ ಕಾರ 
ಬೇಂಕಿನದ್ದೋ ಅಥವಾ ಅದರ ವಿರುದ್ಧವಾಗಿ ನೆಲೆನಿಂತಿರುವುದೋ ಅಥವಾ ನೆಲೆನಿಂತದ್ದೋ 
ಆದ ಯಾವುದೇ ಕ್ರಮಗಳನ್ನು , ದಾವೆಗಳನ್ನು , ಡಿಗ್ರಿಗಳನ್ನು , ವಸೂಲಿ ಪ್ರಮಾಣ ಪತ್ರಗಳನ್ನು , 
ಅಪೀಲುಗಳನ್ನು ಹಾಗೂ ಇತರ ಕಾನೂನು ಕ್ರಮಗಳನ್ನು ಸಮ್ಮಿಲನದ ದಿನಾಂಕದಿಂದ 
ವರ್ಗಾವಣೆ ಧಾರಕ ಬೇಂಕಿಗೆ ಅಥವಾ ಅದರ ವಿರುದ್ಧವಾಗಿ ಮುಂದುವರೆಸಬಹುದಾಗಿದೆ 
ಹಾಗೂ ಜಾರಿಗೊಳಿಸಬಹುದಾಗಿದೆ . 


90 


9 


( 13 ) ವರ್ಗಾವಣೆಕಾರ ಬೇಂಕಿನ ಎಲ್ಲಾ ಖಾಯಂ ಹಾಗೂ ನಿಯತ ನೌಕರರು 
ಅಥವಾ ಪರಿವೀಕ್ಷಣೆಯಲ್ಲಿರುವ ನೌಕರರು ಹಾಗೂ ಸಮ್ಮಿಲನ ದಿನಾಂಕಕ್ಕಿಂತ ಮೊದಲು 
ವರ್ಗಾವಣೆ ಬೇಂಕಿನಲ್ಲಿ ಕೆಲಸದಲ್ಲಿರುವವರು ಸಮ್ಮಿಲನ ದಿನಾಂಕದಿಂದ ಹಾಗೂ ತದನಂತರ 
ವರ್ಗಾವಣೆಧಾರಕ ಬೇಂಕಿನ ನೌಕರರಾಗುವರು ಹಾಗೂ ಅವರು ಆಯಾಯ ವಿಷಯದಂತೆ 
ವರ್ಗಾವಣೆಧಾರಕ ಬೇಂಕಿನಲ್ಲಿ ಸ್ಥಾನವನ್ನು ವಹಿಸತಕ್ಕದ್ದು ಹಾಗೂ ಉದ್ಯೋಗ ನಿರ್ವಹಿಸತಕ್ಕದ್ದು 
ಹಾಗೂ ಸೇವೆಯಲ್ಲಿ ಮುಂದುವರೆಯತಕ್ಕದ್ದು : 


ಆದರೆ , ವರ್ಗಾವಣೆಕಾರಕ ಬೇಂಕಿನ ಹಾಗೂ ವರ್ಗಾವಣೆಧಾರಕ ಬೇಂಕಿನ ನೌಕರರನ್ನು 
ವರ್ಗಾವಣೆ ಧಾರಕ ಬೇಂಕಿನ ಸೇವೆಗೆ ತರುವುದಕ್ಕಾಗಿ ಸರಕಾರ ಅವರ ಕೇಡರ್ 
ಸಮನ್ವಯಗೊಳಿಸುವಿಕೆ , ಜೈಷ್ಣತೆ , ಮುಂಬಡ್ತಿ , ವರ್ಗಾವಣೆ ಹಾಗೂ ಇದಕ್ಕೆ ಸಂಬಂಧಿಸಿದ 
ಇತರ ವಿಷಯಗಳಿಗೆ ಬೇಕಾಗಿ ಒಂದು ಸ್ತ್ರೀಯನ್ನು ಆಯೋಜಿಸತಕ್ಕದ್ದು . 

( 14 ) ವರ್ಗಾವಣೆಕಾರ ಬೇಂಕಿನ ಹಾಗೂ ವರ್ಗಾವಣೆಧಾರಕ ಬೇಂಕಿನ ಸ್ಟಾಫ್ 
ರೆಗ್ಯುಲೇಷನ್‌ನಲ್ಲಿ ಅಥವಾ ನೇಮಕಾತಿ ನಿಯಮಗಳಲ್ಲಿ ಏನೇ ಒಳಗೊಂಡಿದ್ದರೂ , 
ಸಮ್ಮಿಲನಗೊಳಿಸುವಿಕೆಯ ನಂತರ ಅಧಿಕಾರಿಗಳ ಹಾಗೂ ನೌಕರರ ಸೇವಾ ಷರತ್ತುಗಳು ಸರಕಾರ 
ನಿಗದಿಪಡಿಸಬಹುದಾದಂತಹ ರೀತಿಯಲ್ಲಿ ಆಗಿರತಕ್ಕದ್ದು . 

( 15 ) ಸಮ್ಮಿಲನಗೊಳಿಸುವಿಕೆ ದಿನಾಂಕಕ್ಕಿಂತ ಮುಂಚಿತವಾಗಿ ವರ್ಗಾವಣೆಕಾರ 
ಬೇಂಕಿನ ಸೇವೆಯಿಂದ ನಿವೃತ್ತಿ ಹೊಂದಿದ ನೌಕರರಿಗೆ ಹಾಗೂ ಸಮ್ಮಿಲನಗೊಳಿಸುವಿಕೆಯ 
ದಿನಾಂಕದಿಂದ ವರ್ಗಾವಣೆಧಾರಕ ಬೇಂಕಿನ ಸೇವೆಯಲ್ಲಿ ಮುಂದುವರೆಯುವುದನ್ನು ಆಯ್ಕೆ 
ಮಾಡದ ನೌಕರರಿಗೆ , ವರ್ಗಾವಣೆಧಾರಕ ಬೇಂಕಿನಿಂದ ಯಾವುದೇ ಸೌಲಭ್ಯಗಳು , ಹಕ್ಕುಗಳು 
ಅಥವಾ ವಿಶೇಷ ಹಕ್ಕುಗಳು ಲಭಿಸಬೇಕಿದ್ದಲ್ಲಿ , ಅದು ಲಭಿಸಲು ಅರ್ಹತೆಯಿರುವುದಾಗಿದೆ 
ಹಾಗೂ ಅಂತಹ ಸೌಲಭ್ಯಗಳು , ಹಕ್ಕುಗಳು ಹಾಗೂ ವಿಶೇಷ ಹಕ್ಕುಗಳು ವರ್ಗಾವಣೆಧಾರಕ 
ಬೇಂಕಿನಿಂದ ಲಭಿಸುವುದಾಗಿದೆ . 


( 16 ) ವರ್ಗಾವಣೆಕಾರ ಬೇಂಕಿನ ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಸೃಷ್ಟಿಸಿದ , 
ಸ್ಥಾಪಿಸಿದ ಅಥವಾ ರೂಪೀಕರಿಸಿದ ಸಂಸ್ಥೆಗಳ ಅಧಿಕಾರಿಗಳಿಗೆ ಹಾಗೂ ಇತರ ನೌಕರರ 
ಭವಿಷ್ಯ ನಿಧಿ / ಉಪದಾನ ನಿಧಿ / ಪಿಂಚಣಿ ನಿಧಿ / ಇತರ ನಿಧಿಗಳು ಎಂಬಿವುಗಳು ವರ್ಗಾವಣೆಧಾರಕ 
ಬೇಂಕಿನಲ್ಲಿ ಮುಂದುವರೆಯುವುದಾಗಿದೆ . 


G 73 / 2019 / GPC . 


91 


10 


( 17 ) ವರ್ಗಾವಣೆಧಾರಕ ಬೇಂಕಿಗೆ , ಬೇಂಕಿಗ್ ರೆಗ್ಯುಲೇಶನ್ ಅಧಿನಿಯಮದ 
ಉಪಬಂಧಗಳಿಗೆ ಅನುಗುಣವಾಗಿ ವಿವೇಕಯುತ ಆರ್ಥಿಕ ಅವಲೋಕನೆ ನಡೆಸಿ ಶಾಖೆಗಳನ್ನು 
ಪ್ರಾರಂಭಿಸಬಹುದಾಗಿದೆ . 


( 18 ) ಈ ಅಧಿನಿಯಮದಲ್ಲಿ ಏನೇ ಒಳಗೊಂಡಿದ್ದರೂ , ಈ ಅಧ್ಯಾಯದ 
ಉಪಬಂಧಗಳಿಗೆ ಅಧಿನಿಯಮದ ಇತರ ಉಪಬಂಧಗಳ ಮೇಲೆ ಅಧ್ಯಾಯ 
ಪರಿಣಾಮವಿರುವುದಾಗಿದೆ . 


11 . 


88 ನೇ ವಿಭಾಗದ ತಿದ್ದುಪಡಿ . ಪ್ರಧಾನ ಅಧಿನಿಯಮದ 88 ನೇ ವಿಭಾಗದ 
( 1 ) ನೇ ಉಪ - ವಿಭಾಗದಲ್ಲಿ , 


( i ) ( ಬಿ ) ಖಂಡವನ್ನು ಬಿಟ್ಟುಬಿಡತಕ್ಕದ್ದು ; 


12 . 


( ii ) ( ಸಿ ) ಯಿಂದ ( ಜಿ ) ವರೆಗಿನ ಖಂಡಗಳನ್ನು ( ಬಿ ) ಯಿಂದ ( ಎಫ್ ) ವರೆಗಿನ 
ಖಂಡಗಳೆಂದು ಪುನರಂಕಿತಗೊಳಿಸತಕ್ಕದ್ದು . 

89 ನೇ ವಿಭಾಗದ ತಿದ್ದುಪಡಿ , ಪ್ರಧಾನ ಅಧಿನಿಯಮದ 89 ನೇ ವಿಭಾಗದಲ್ಲಿ 

( i ) ( 3 ) ನೇ ಉಪ - ವಿಭಾಗದ ಬದಲು ಈ ಕೆಳಗಿನ ಉಪ - ವಿಭಾಗವನ್ನು 
ಸೇರಿಸತಕ್ಕದ್ದು , ಅದೇನೆಂದರೆ : 

( 3 ) ಪ್ರತಿಯೊಂದು ವೃತ್ತ ಸಹಕಾರಿ ಒಕ್ಕೂಟಗಳು , ಆಪೆಕ್ಸ್ ಸಂಘಗಳು 
ಹಾಗೂ ಕೇಂದ್ರ ಸಂಘಗಳು ನಿಗದಿಪಡಿಸಬಹುದಾದಂತಹ ರೀತಿಯಲ್ಲಿ ಒಂದು ಪ್ರತಿನಿಧಿಯನ್ನು 
ಆಯ್ಕೆಮಾಡತಕ್ಕದ್ದು ಹಾಗೂ ಅಂತಹ ಎಲ್ಲಾ ಪ್ರತಿನಿಧಿಗಳು , ನೌಕರರ ಪ್ರತಿನಿಧಿಗಳು , ಮಹಿಳಾ 
ಸದಸ್ಯರುಗಳ ಪ್ರತಿನಿಧಿ , ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ಸದಸ್ಯರ ಪ್ರತಿನಿಧಿಗಳು 
ಹಾಗೂ ಪದನಿಮಿತ್ತ ಸದಸ್ಯರುಗಳು ಹಾಗೂ ರಾಜ್ಯ ಸಹಕಾರಿ ಒಕ್ಕೂಟದ ನಿರ್ವಹಣಾ 
ಸಮಿತಿಗಿರುವ ಸರಕಾರ ನಾಮನಿರ್ದೇಶಿಸುವವರು ರಾಜ್ಯ ಸಹಕಾರಿ ಒಕ್ಕೂಟದ ಮಹಾಸಭೆಯನ್ನು 
ರೂಪೀಕರಿಸತಕ್ಕದ್ದು . ” ; 


( ii ) 4 ನೇ ಉಪ - ವಿಭಾಗದಲ್ಲಿ , 


( ಎ ) ( ಬಿ ) ಖಂಡದ ನಂತರ ಈ ಕೆಳಗಿನ ಖಂಡವನ್ನು ಸೇರಿಸತಕ್ಕದ್ದು , 
ಅದೇನೆಂದರೆ : 


92 


11 


( ಬಿ ) ಕೇರಳ ರಾಜ್ಯ ಸಹಕಾರಿ ಬೇ ೦ ಕನ್ನು ಹೊರತುಪಡಿಸಿ 
ನಿಗದಿಪಡಿಸಬಹುದಾದ ಅಂತಹ ರೀತಿಯಲ್ಲಿ ಅಪೆಕ್ಸ್ ಸಂಘಗಳ ಪ್ರತಿನಿಧಿಗಳು ಅವರೊಳಗಿನಿಂದ 
ಆಯ್ಕೆ ಮಾಡಿದ ಒಬ್ಬ ಸದಸ್ಯ ; ” ; 


( ಬಿ ) ( ಸಿ ) ಖಂಡದ ಬದಲು ಈ ಕೆಳಗಿನ ಖಂಡವನ್ನು ಸೇರಿಸತಕ್ಕದ್ದು , 


ಆದೇನೆಂದರೆ : 


13 . 


14 . 


( ಸಿ ) ಕೇರಳ ರಾಜ್ಯ ಸಹಕಾರಿ ಸಂಘದ ಡೈರೆಕ್ಟರ್ ಬೋರ್ಡ್ 
ಸದಸ್ಯರುಗಳು ಅವರೊಳಗಿನಿಂದ ಆಯ್ಕೆ ಮಾಡುವ ಇಬ್ಬರು ಸದಸ್ಯರುಗಳು ; ” . 

94 ನೇ ವಿಭಾಗದ ತಿದ್ದುಪಡಿ . ಪ್ರಧಾನ ಅಧಿನಿಯಮದ 94 ನೇ ವಿಭಾಗದ 
( 6 ) ನೇ ಉಪ - ವಿಭಾಗದಲ್ಲಿ ಒಂದು ಕೇಂದ್ರಿಯ ಸಹಕಾರಿ ಬೇಂಕ್ ಎಂಬ ಪದಗಳನ್ನು 
ಬಿಟ್ಟುಬಿಡತಕ್ಕದ್ದು . 

ಅನುಸೂಚಿಯ ತಿದ್ದುಪಡಿ . ಪ್ರಧಾನ ಅಧಿನಿಯಮದ ಅನುಸೂಚಿ 1 ರಲ್ಲಿ 

29 ರ ವರೆಗಿನ ಕ್ರಮ ನಂಬ್ರ ಹಾಗೂ ಅವುಗಳೆದುರಿನ ನಮೂದನೆಗಳನ್ನು 
ಬಿಟ್ಟುಬಿಡತಕ್ಕದ್ದು . 

15. ರದ್ಧತಿ ಮತ್ತು ರಕ್ಷಣೆ ( 1 ) 2019 ರ ಕೇರಳ ಸಹಕಾರಿ ಸಂಘಗಳ ( ತಿದ್ದುಪಡಿ ) 
ಅಧ್ಯಾದೇಶ ( 2019 ರ 7 ) ವು ಈ ಮೂಲಕ ರದ್ದುಗೊಂಡಿರುವುದು . 

( 2 ) ಆ ರೀತಿ ರದ್ದುಗೊಳಿಸಿದ್ದರೂ , ಪ್ರಸ್ತುತ ಅಧ್ಯಾದೇಶದ ಪ್ರಕಾರ ತಿದ್ದುಪಡಿ 
ಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ ಕೆಳಗೆ ಮಾಡಿದ ಯಾವುದೇ ಕಾರ್ಯ ಅಥವಾ 
ಕೈಗೊಂಡ ಯಾವುದೇ ಕ್ರಮವು ಈ ಅಧಿನಿಯಮದ ಪ್ರಕಾರ ತಿದ್ದುಪಡಿ ಮಾಡಲ್ಪಟ್ಟ ಪ್ರಧಾನ 
ಅಧಿನಿಯಮದ ಪ್ರಕಾರ ಮಾಡಿರುವುದಾಗಿ ಅಥವಾ ಕೈಗೊಂಡಿರುವುದಾಗಿ ಭಾವಿಸತಕ್ಕದ್ದು . 


93 


Salim A 


Digitally signed by Salim A 
Date : 2021.09.30 21:06:03 
+ 05'30 ' 


